ಕಥೆಗಳ ಮೂಲಕ ಸಕ್ರಿಯ ಪೌರತ್ವದ ಬೋಧನೆ 


ರಿಚಾ ಪಾಂಡೆ 


ಜಗತ್ತಿನ ಎಲ್ಲಾ ಮಕ್ಕಳು ಕಥೆಗಳನ್ನು ಇಷ್ಟಪಡುತ್ತಾರೆ. ಅದನ್ನು 
ಅವರ ಅಜ್ಞಿಯಂದಿರೇ ಹೇಳಲಅ. ಅಥವಾ ಅನಿಮೇಬಿಡ್‌ 
ಕಾರ್ಟೂನುಗಳು ಅಥವಾ ಚಲನಚಿತ್ರಗಳ ಮೂಲಕ ಹಿನ್ನೆಲೆ ಧ್ದನಿ 
ನೀಡುವ ಕಲಾವಿದರೇ ಬಣ್ಣಿಸಅ. ಕಥೆಗಳು ಮಾತ್ರ ಮಕ್ಕಳು. 
ಕಾಣದ ಜಗತ್ತಿಗೆ ಇಣುಕಲು ಒಂದು ಕಿಂಡಿಯಂತೆ ಕೆಲಸ 
ಮಾಡುತ್ತವೆ. ಇವು ಎಲ್ಲಾ ಕಾಲದಲ್ಲೂ. ಎಲ್ಲಾ ಪ್ರದೇಶದಲ್ಲೂ 
ಏಕರೂಪವಾಗಿ ಜನರ ಮನ ಮುಟ್ಟುತ್ತವೆ. ಅಕ್ಷರನ ಬದುಕಿನ ಕುರಿತ 
ಆ ಕಾಲದ ಚಲನಚಿತ್ರವು ಸಮಾಜ ವಿಜ್ಞಾನದ ತರಗತಿಯನ್ನು 
ಇನ್ನಷ್ಟು ಆಸಕ್ತಿದಾಯಕವನ್ನಾಗಿಸುತ್ತದೆ. ಏಕೆಂದರೆ ಇದು 
ಯುದ್ಧಗಳು ಮತ್ತು ಹೋರಾಟಗಳಲ್ಲಯೇ ಮಗ್ಗನಾಗಿದ್ದ 
ಅಕ್ಷರನನ್ನು ಒಬ್ಬ ಮನುಷ್ಯನಾಗಿ, ಮಕ್ಕಳು ಹಾಗು ಹಿರಿಯರೂ 
ಕೂಡ ಭಾವನಾತ್ಕಕವಾಗಿ ನೋಡುವಂತೆ ಮಾಡುತ್ತದೆ. ಹೀಗಾಗಿ. 
ಸಕ್ರಿಯ ಪೌರತ್ವಕ್ಷೆ ಅಗತ್ಯವಾದ ಜೀವನ ಕೌಶಲಗಳನ್ನು 
ಬೋಧಿಸಲು ಈ ಕಥೆಗಳನ್ನು ಹೇಗೆ ಬಳಸಿಕೊಳ್ಳಬಹುದು 
ಎಂಬುದನ್ನು ಪರಿಶೀಅಸುವ ಅಣತ್ಯವಿದೆ. 


ಸಮಾಜ ವಿಜ್ಞಾನದ ಶಿಕ್ಷಕಿಯಾಗಿ, 6ನೇ ತರಗತಿಯ ವಿದ್ಯಾರ್ಥಿಗ- 
ಕೊಂದಿಗೆ ಜ್ರಟಷರ ಆಳ್ವಕೆಂಯ ಕುರಿತು ಚರ್ಚಿಸುವಾಗ, 
ಸುಭದ್ರಾಕುಮಾರಿ ಚೌಹಾಣ್‌ ಅವರು ಬರೆದ "ಖೂಬ್‌ ಲಡೀ 
ಮರ್ದಾನಿ ಮೋ ತೊ ರಾನ್ಸಿ ವಾಅ ರಾಣಿ ಥೀ' ಎಂಬ ಪ್ರಸಿಧ್ಧ ಹಿಂದಿ 
ಕವಿತೆಯನ್ನು ಚರ್ಚಿಸಿದ್ದು ನನಗೆ ನೆನಪಿದೆ. ವಸಾಹತುಶಾಹಿ ಕಾಲದ 
ಕಾನೂನುಗಳನ್ನು. ನೀರಸ ವರದಿಗಳಾಗಿ ಓದುವುದಕ್ಕಿಂತಲೂ 
ವಸಾಹತುಶಾಹಿಯ ಕಾಲದಲ್ಲ ಜೀವಿಸಿದ್ದ ಜನರ ಕಥೆಗಳು ಹೆಚ್ಚು 
ಪ್ರಭಾವಶಾಲಅ ಅನುಭವ ಎನಿಸುತ್ತವೆ. ವಿದ್ಯಾರ್ಥಿಗಳು ಆ ದಿನ ಹೆಚ್ಚನ 
ಆಸಕ್ತಿ ತೋರಿಸಿದ್ದರು ಹಾಗು ಸಾಕಷ್ಟು ಪ್ರಮಾಣದಲ್ಲ ತೊಡಗಿಸಿ- 
ಕೊಂಡಿದ್ದರು. ಕೆಲವರು ಈ ಕವಿತೆಯನ್ನು ಹಾಡಲು 
ಪ್ರಾರಂಭಸಿದ್ದರು. ಸಾಕಷ್ಟು ಸಮಯ ಮತ್ತು ಸ್ವಾಯತ್ತತೆ ನೀಡಿದರೆ, 
ನಮ್ಮ ಮಕ್ಕಳು ಯಥಾಸ್ಥಿತಿಯನ್ನು ಪ್ರಶ್ನಿಸುವಂತೆ ಮಾಡಲು ಹಾಗು 
ಬದಲಾವಣಿಯ ಸೂತ್ರಧಾರರಾಗಲು ಅವರನ್ನು ಪ್ರೇರೇಪಿಸಲು 
ವಾನು ಇನ್ನೇನು ಮಾಡಬಹುದು ಎಂದು ಯೋಚಿಸುವಂತೆ 
ಮಾಡಿತು. ಅನುಭೂತಿ, ವೈಚಾರಿಕ ಚಿಂತನೆ ಮತ್ತು ಪ್ರಶ್ನಿಸುವ 
ಮನೋಭಾವ ಮುಂತಾದ ಕೌಶಲಗಳು ಮತ್ತು ಮೌಲ್ಯಗಳನ್ನು 
ಬತ್ತಲು ಯಾವ ರೀತಿಯ ಚಟುವಟಕೆಗಳನ್ನು ವಿನ್ಯಾಸಗೊಳಆಸ- 
ಬಹುದು? 


ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು (2೦೦5), “ಪಾಲ್ಗೊಳ್ಳುವಿಕೆಯ 
ಪ್ರಜಾಪ್ರಭುತ್ವದ ದೃಷ್ಟಿಕೋನವನ್ನು ಸಾಧಿಸುವುದಕ್ಕಾಗಿ ಮಕ್ಷಳಗೆ 
ಪ್ರಜಾತಾಂತ್ರಿಕತೆ ಮತ್ತು ಪ್ರಜಾತಾಂತ್ರಿಕ ಪಾಲ್ಗೊಳ್ಳುವಿಕೆಯ 
ಧನಾತ್ಮಕ ಅನುಭವವನ್ನು' ನೀಡುವ ಅಗತ್ಯತೆಯನ್ನು 
ಚರ್ಚಿಸುತ್ತದೆ. (ಪು 84). ಈ ಲೇಖನವು, ಇಂತಹ ಅನುಭವಗಳನ್ನು 
ಮಕ್ಷಳಗೆ ನೀಡುವುದಕ್ಕಾಗಿ, ಕಥೆಗಳನ್ನು ಆಧರಿಸಿದ ಪಠ್ಯಕ್ರಮವನ್ನು 
ಹೇಗೆ ವಿನ್ಯಾಸಗೊಆಬಹುದು ಎಂಬುದನ್ನು ಅನ್ವೇಷಿಸುತ್ತದೆ. 
ಇಲ್ಲರುವ ಒಳನೋಟಗಳು, ಪ್ರಾಯೋಗಿಕ ಮತ್ತು ಪ್ರಶ್ನಿಸುವುದನ್ನು 
ಆಧರಿಸಿದ ಪಠ್ಯಕ್ರಮದಲ್ಲ ತೊಡಗಿಸಿಕೊಂಡು ನಾನು ಗಳಸಿದ 


ವೈಯಕ್ತಿಕ ಅನುಭವಗಳನ್ನು ಆಧರಿಸಿವೆ. ದೆಹಅಯ ಸರ್ಕಾರೇತರ 
ಸಂಸೆ "ಸಿಂಪಲ್‌ ಎಜುಕೇಶನ್‌ ಪಫೌಂಡೇಶನ್‌'ನ ಪ್ರಯಂ- 
ಸೇವಕಯಾಗಿ, ದೂರವಣಿ ಕರೆಗಳನ್ನು ಬಳಸಿ ಮೂರು ತಿಂಗಳುಗಳ 
ಕಾಲ ವಾನು ಇಬ್ಬರು ಪೌಢ ಹುಡುಗಿಯರ ಜೊತೆ (1 ಮತ್ತು 13 
ವರ್ಷಗಳು) ವರ್ಚುವಲ್‌ ಆಗಿ ಸಂವಾದ ನಡೆಸಿದೆ. ಮೂಲಭೂತ 
ಸಾಕ್ಷರತೆ (ಹಿಂದಿ ಮತ್ತು ಇಂದ್ದಿಷ್‌ನಲ್ಲ ಸರಳ ವಾಕ್ಯಗಳನ್ನು 
ಓದುವುದು ಮತ್ತು ರಚಿಸುವುದು) ಹಾಗು ಸಂಖ್ಯಾ ಕೌಶಲಗಳನ್ನು 
(ದತ್ತಾಂಶ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನ) ಅಭವೃದ್ಧಿಪಡಿಸುವುದರ 
ಜೊತೆಗೆ ಸಂಪನ್ಮೂಲಗಳು, ಜೀವನೋಪಾಯ ಮತ್ತು ವಲಸೆ 
ಮುಂತಾದ ಪರಿಕಲ್ಪನೆಗಳನ್ನು ಪರಿಶೋಧಿಸುವುದಕ್ಕಾಗಿ ಈ 
ಸಂಸ್ಥೆಯು ವಿನ್ಯಾಸಗೊಳಸಿದ ಕಾರ್ಯಪುಸ್ತಕಗಳನ್ನು ವಾವು 
ಬಳಸಿಕೊಂಡೆವು. ಈ ಪ್ರಕ್ರಿಯೆಯಲ್ಲ. ನಾವು ದಿನವೂ ಎಷ್ಟು 
ಬಗೆಯ ಭಾವನೆಗಳನ್ನು ಅನುಭವಿಸಬಹುದು ಎಂಬುದನ್ನು 
ಪರಿಶೋಧಿಸಿದೆವು. ಕಥೆಗಳನ್ನು ಆರಂಭಿಕ ಬಂದುವಾಗಿ ಬಳಸಿ 
ವಿನ್ಯಾಸಗೊಳಸಿದ ಎರಡು ಕಾರ್ಯಪುಸ್ತಕಗಳನ್ನು (ಗಣಿತ ಮತ್ತು 


ಸಮಾನತೆ) ಬಳಸಿ ಇದೆಲ್ಲವನ್ನು ಮಾಡಲಾಲುತು. 


ಕಥೆಗಳ ಉದಾಹರಣೆಗಳು 


ಈ ಲೇಖನವು, ಸಕ್ರಿಯ ಪೌರತ್ವಕ್ಷೆ ಅಗತ್ಯವಿರುವ ಜೀವನ 
ಕೌಶಲಗಳನ್ನು ಬೋಧಿಸಲು ಬಕಸಬಹುದಾದ ಕಥೆಗಳಗೆ ನಿರ್ದಿಷ್ಟ 
ಉದಾಹರಣೆಗಳನ್ನು ನೀಡುತ್ತದೆ. ಪ್ರತಿ ಕಥೆಯ ಸಂಕ್ಷಿಪ್ತ 


ಅವಲೋಕನದ ನಂತರ, ನಿರೀಕ್ಷಿತ ಫಅತಾಂಶವನ್ನು 
ಪಡೆಯುವುದಕ್ಕಾಗಿ ಈ ಕಥೆಗಳ ಸುತ್ತ ವಿನ್ಯಾಸಗೊಳಸಬಹುದಾದ 
ಚಟುವಬಕೆಗಳ ಪಟ್ಟಿಯನ್ನು ನೀಡಲಾಗಿದೆ. 


1. ಕಥೆಯ ಶೀರ್ಷಿಕೆ: ಕರುಣಾ ಮತ್ತು ಆಕೆಯ ಗೆಳತಿಯರ 
ಮನರಂಜನಾ ಪ್ರವಾಸ 


ಪ್ರಕಾರ: ಕಾಲ್ಪನಿಕ 
ಕಥೆಯ ಸ್ಥೂಲನೋಟ: 


ತಮ್ಮ ಮನೆಗಳ ಪಕ್ಷ ಇರುವ ಶಿರ ತಾಣ(ಕ್ಯಾ೦ಪ್‌ಸೈಟ್‌)ಕ್ಕೆ 
ಹದಿಹರೆಯದವರ ಒಂದು ತಂಡವು ಭೇಟ ನೀಡಿ, ಕ್ಯಾಬ್‌ 
ಚಾಲಕರು, ಶಿಬರ ತಾಣದ ನಿರ್ವಾಹಕರು, ಅಡುಗೆಯರು, ಸ್ವಚ್ಛತಾ 
ಸಿಬ್ಬಂದಿ ಮತ್ತು ರಾಷ್ಟಿಲಗ್‌ ಗೈಡ್‌ ಸೇರಿದಂತೆ ವಿವಿದ್‌ 
ಉದ್ಯೋಗಗಳಲ್ಲ ತೊಡಗಿದ್ದ ಜನರ ಜೊತೆ ಸಂವಾದ ನಡೆಸಿದರು. 
ಈ ಮಕ್ಕಳು ಅವರ ಜೊತೆ ಚರ್ಚೆ ನಡೆಸಿದರು ಮತ್ತು ಅವರು 
ಎದುರಿಸುತ್ತಿರುವ ಸವಾಲುಗಳು ಮತ್ತು ಪ್ರತಿಯೊಬ್ಬರ ವಿಶಿಷ್ಟ 
ಅನುಭವದ ಕುರಿತು ಪ್ರಶ್ನೆಗಳನ್ನು ಕೇಆದರು. ಆ ಮೂಲಕ 
ಸಾಮಾಜಕ ವ್ಯವಸ್ಥೆಯು ಸುಗಮವಾಗಿ ಕಾರ್ಯನಿರ್ವಹಿಸ- 
ಬೇಕಾದರೆ ಪ್ರತಿ ವೃತ್ತಿಯೂ ಹೇಗೆ ಅತ್ಯಗತ್ಯ ಎಂಬ 
ತಿಆವಳಕೆಯನ್ನು ಪಡೆದುಕೊಂಡರು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


101 


102 


ಅನುಪಾಲನೆಯ ಚಟುವಟಕೆಗಳು 
ಪರ್ಯಾಲೋಟಚನೆಗಾಗಿ ಪ್ರಶ್ನೆಗಳು: 


ತಾವು ಏನು ಓದಿದ್ದೇವೆ ಎನ್ನುವ ಕುರಿತು ಪರ್ಯಾಲೋಚನೆ 
ಮಾಡಲು ಉತ್ತೇಜಸುವ ಪ್ರಶ್ನೆಗಳು, ಜೀವನ ಕೌಶಲಗಳನ್ನು 
ಅಭವೃಧ್ಧಿಪಡಿಸಲು ಸಾಕಷ್ಟು ಕೊಡುಗೆಯನ್ನು ನೀಡುತ್ತವೆ. ಮಾದರಿ 
ಪ್ರಶ್ನೆಗಳು ಹೀಗಿರಬಹುದು: 


*  ಪಶಿಬರತಾಣದಲ್ಲ ರವಿಯಣ್ಣ/ಗುಂ೦ಜನ್‌ ಅಕ್ಕ ತಮ್ಮ ಕೆಲಸದ ಬಗ್ಗೆ 
ಯಾವ ಭಾವನೆ ಹೊಂದಿದ್ದಾರೆ ಎಂದು ನೀವು ಯೋಚಿಸುತ್ತಿರಿ? 
ನಿಮ್ಮ ಪ್ರತಿಕ್ರಿಯೆಗೆ ಸಾಕಾ ಧಾರ ನೀಡಿ. 


*  ಶಿಬರ ತಾಣದಲ್ಲ ಯಾರಾದರೂ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಬರದಿದ್ದರೆ 
ಏನಾಗುತ್ತಿತ್ತು? ಶಿಟರ ತಾಣದಲ್ಪರುವ ಇತರ ಜನರ ಮೇಲೆ 
ಇದು ಹೇಗೆ ಪರಿಣಾಮ ಜರುತ್ತದೆ? 


ಪರಿಶೋಧನೆ 


ಈೇ ಚಟುವಟಕೆಗಳ ಅಂಗವಾಗಿ, ವಿದ್ಯಾರ್ಥಿಗಳು ಶೇ ಕಥೆಯೊಳಗೆ 
ಪ್ರವೇಶಿಸಲು ಮತ್ತು ಇದರ ಭಾಗವೆನಿಸಲು ಅವಕಾಶ 
ದೊರೆಯುತ್ತದೆ. ಉದಾಹರಣೆಗೆ. ಅವರಿಗೆ ಶಿಬರ ತಾಣದ 
ನಿರ್ವಾಹಕನ ಪಾತ್ರವನ್ನು ವಹಿಸಲು ಹೇಳಲಾಗುತ್ತದೆ. ಈ ಕೆಳಗಿನ 
ಕೆಲಸಗಳನ್ನು ಮಾಡಲು ಅವರಿಗೆ ತಿಆಸಲಾಗುತ್ತದೆ: 


* ಪಿಬರ ತಾಣಕ್ಕೆ ಈಗ ಭೇಟ ನೀಡುವ ಪ್ರವಾಸಿಗರ ಸಂಖ್ಯೇಯಲ್ಲ 
ಕೊರತೆ ಉಂಬಾಗಿರುವುದರಿಂದ ಹಣದ ಒಳಹರಿವಿನ ಅಭಾವ 
ಉಂಬಾಗಿದೆ. ನೀವೀಗ ವಿವಿದ್‌ ಜನರ ಸಂಬಳವನ್ನು 
ಪರಿಷ್ಠರಿಸಬೇಕು. ಠ ಬದಲಾವಣೆಗಳನ್ನು ಹೇಗೆ ಮಾಡುತ್ತೀರಿ? 


wa ar 
KRW 

sé Ra na w eo fhe 
wfivs 


OTE 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ವೆಚ್ಚವನ್ನು ತಧ್ಗಿಸುವ ಕ್ರಮವಾಗಿ, ವ್ಯವಸ್ಥೆಯಿಂದ ಕೆಲವೊಂದು 
ಉದ್ಯೋಗಗಳನ್ನು ನೀವು ತೆಗೆದು ಹಾಕಬೇಕು. ಯಾವ 
ಕೆಲಸವನ್ನು ತೆಗೆದು ಹಾಕುತ್ತೀರಿ? ಏಕೆ? ನಿಮ್ಯ ಈ ನಿರ್ಧಾರವು. 
ಈ ವ್ಯವಸ್ಥೆಯಲ್ಲಿ ದುಡಿಯುವ ವಿವಿಧ ಜನರನ್ನು ಹೇಗೆ 
ಬಾಧಿಸುತ್ತದೆ (ತೆಗೆದು ಹಾಕಲ್ಪಟ್ಟವರು ಮತ್ತು ಉಳದವರು)? 


2. ಕಥೆಯ ಶೀರ್ಷಿಕೆ: ಮಾರುಕಟ್ಟೆ 


ಪ್ರಕಾರ: ಕಾಲ್ಪನಿಕ 
ಕಥೆಯ ಸ್ಥೂಲನೋಟ: 


ಒಬ್ಬ ಹುಡುಗನು ಮಾರುಕಲ್ಲೆಯೊಂದಕ್ಕೆ ತೆರಳ. ತರಕಾರಿ 
ಮಾರುವವರು. ಐಸ್‌ಕ್ರೀಂ ಮಾರುವವರು. ಔಷಧಿ ವ್ಯಾಪಾರಿಗಳು. 
ಕುಂಬಾರರು ಮತ್ತು ಚಮ್ಮಾರರು - ಹೀಗೆ ವಿವಿಧ ವೃತ್ತಿಯಲ್ಲ 
ತೊಡಗಿರುವ ಜನರನ್ನು ಭೇಟಯಾಗುತ್ತಾನೆ. ಜನರ ವೃತ್ತಿಯನ್ನು 
ಆಧರಿಸಿ ಅವನು ನೀಡುವ ಗೌರವದ ಮಟ್ಟವು ಬದಲಾಗುತ್ತದೆ. 
ಉದಾಹರಣೆಗೆ, ಅವನು ಔಷಧಿ ವ್ಯಾಪಾರಿಯ ಬಳ ನವಯ 
ವಿನಯದಿಂದ ಮಾತನಾಡಿ ಆ ವ್ಯಾಪಾರಿಯು ಕೇಆದಷ್ಟು ಹಣವನ್ನು 
ನೀಡುತ್ತಾನೆ. ಆದರೆ ಆತನು ಚಮ್ಮಾರರು ಮತ್ತು ಕುಂಬಾರರ ಜೊತೆ 
ಚೌಕಾಸಿ ಮಾಡುವುದು ಮಾತ್ರವಲ್ಲದೆ, ಅವರು ಮಾಡುವ ಕೆಲಸದ 
ಕಾರಣ ಅವರ ಜೊತೆ ಒರಬಾಗಿ ವರ್ತಿಸುತ್ತಾನೆ. 


ಅನುಪಾಲನೆಯ ಚಟುವಟಕೆಗಳು 
ಅನುಭವ 


ಶೇ ಚಟುವಟಕೆಯು, ಮಕ್ಕಳಗೆ ತಮ್ಯ ಸುಪ್ಪ ಪ್ರಜ್ಞೆಯಲ್ಲರುವ 
ಪಕ್ಷಪಾತವನ್ನು ಗುರುತಿಸಲು ಸಹಕರಿಸುತ್ತದೆ. ಈ ಚಟುವಟಕೆಯ 
ಅಂಗವಾಗಿ, ತಮ್ಮ ಮಿತ್ರನಿಗೆ ವಿದ್ಯಾರ್ಥಿಗಳು ಒಂದು 


FR FR FN A TY: 
FH | A buddy 2 aA: 
mR RA ori ; 
ಕಾನ ತಣ ಈತ Ro : 
₹2 WE AEF WE whatsapp F; 
HE TERN whatsapp YY : 

ಳಾ ಘ್‌ ಕೆ! H 


ಇತ ತಾ 
RR 
gab a fa sn sel ge 


ಉದ್ಯೋಗವನ್ನು ಸೂಚಿಸಬೇಕು. ಇದನ್ನು ಮಾಡಬೇಕಾದರೆ, ಈ 
ಉದ್ಯೋಗದಲ್ಲ ತೊಡಗಿರುವ ವ್ಯಕ್ತಿಗಳ ಜೊತೆ ಚರ್ಚೆ ನಡೆಸಿ. 
ಅವರು ಎದುರಿಸುವ ಸವಾಲುಗಳು. ಸಂಬಳ, ಅನನ್ಯ ಅಂಶಗಳು. 
ವಿಶೇಷಾಧಿಕಾರ ಮತ್ತು ಸಮಾಜದಲ್ಲಿ ಆ ಉದ್ಯೋಗದ ಪ್ರಾಮುಖ್ಯತೆ 
ಹಾಗು ಆ ಹಳ್ಳಯಲ್ಲ ಈ ಕೆಲಸವನ್ನು ತೆಗೆದುಹಾಕಿದರೆ ಏನಾಗುತ್ತದೆ 


ಎಂಬುದನ್ನು ತೋರಿಸಿ, ಮಕ್ಕಳು “ಉದ್ಯೋಗ'ದ ಕಾರ್ಡ್‌ ಒಂದನ್ನು 


ರಚಿಸಬೇಕು. ನಂತರ ತಮ್ಮ ಗೆಳೆಯನಿಗಾಗಿ ಕಟ್ಟನಿಂದ ಒಂದು 
ಕಾರ್ಡ್‌ಅನ್ನು ಆರಿಸಲು ಮಕ್ಕಳಗೆ ತಿಆಸಲಾಗುತ್ತದೆ (ತನ್ನ ಗೆಳೆಯ 
ಮಾಡಬೇಕು ಎನ್ನುವ ಕೆಲಸ). ಪ್ರತಿ ಹಂತದಲ್ಲೂ. ಅವರು ಆರಿಸುವ 
ಉದ್ಯೋಗವನ್ನು ತೆಗೆದುಹಾಕಲಾಗುತ್ತದೆ. ಕೊನೆಯದಾಗಿ ಒಂದು 


ಉದ್ಯೋಗವು ಉಳಯುವ ತನಕ ಈ ಪ್ರಕ್ರಿಯೆಯನ್ನು 


ಪುನರಾವರ್ತಿಸಲಾಗುತ್ತದೆ. ಸಾಮಾನ್ಯವಾಗಿ ಮಕ್ಕಳು ಮೊದಲಗೆ 
ವೈದ್ಯರು. ಎಂಜನಿಂಶಯುರ್‌ಗಳು, ಶಿಕ್ಷಕರು ಮಖಂತಾದ 
ಉದ್ಯೋಗಗಳನ್ನು ಆರಿಸುತ್ತಾರೆ. ಎಲೆಕ್ಟಿಶಿಯನ್‌, ಪ್ಲಂಬರ್‌, ಕಸ 
ಗುಡಿಪಸುವವರು ಮುಂತಾದ ಉದ್ಯೋಗಗಳನ್ನು ಅವರು 
ಆರಿಸುವುದಿಲ್ಲ. ಅಥವಾ ಇವುಗಳನ್ನು ಕೊನೆಗೆ ಇಡಲಾಗುತ್ತದೆ. ಈ 
ಅಭ್ಯಾಸದ ಮೇಲಅನ ಪಂರಾಲೋಚನೆಯ ಪ್ರಶ್ನೆಗಳು. 
ಸಮಾಜದಲ್ಲ ಕೆಲವು ಉದ್ಯೋಗಗಳ ಕುರಿತು ಇರುವ 
ಪಕ್ಷಪಾತಗಳನ್ನು ಅನಾವರಣಗೊಳಸಲು ವಿದ್ಯಾರ್ಥಿಗಳಗೆ 
ನೆರವಾಗುತ್ತವೆ". ತಮ್ಮ ನಿರ್ಧಾರಗಳು ಮತ್ತು ಆಯ್ಕೆಗಳ ಕುರಿತು 
ಎಚ್ಚರಿಕೆಯಿಂದ ಇರಲು ಸಹ ಇವು ಉತ್ತೇಜಸುತ್ತವೆ. 


3. ಕಥೆಯ ಶೀರ್ಷಿಕೆ: ಪಲಾಯನ ಮಾಡಿದವರು ಮರಳದ್ದು 


ಪ್ರಕಾರ: ಅಕಾಲ್ದನಿಕ 
ಕಥೆಯ ಸ್ಥೂಲನೋಟ 


ETT 


೪ 


eigen book # Wf resource & ef | Wf $4 Fon $ 


[eee 


FR 
4 


4 4° 
4 $+ 


E! 
೩ 


EEE TET PPT PTT TET EP PETP PPE 


» & 


ನ ಕಾ ಹೆ ಪೇ 33ರ ಪ ಈ ನರ 
eee | 


pF 


B. 4 73 7 ಹ 3 FB resource FH SHRTA FE FA challenges FT FSTUTS 
fram a nia #1 ex fom (aspirations & #1 eo Fo wd sf 
Mle | 

Aa 5 RN MA, AVS Fo oa 7 3 CA SF we 


ಸ್‌ NAN PR op FFAS Ng FR |; 
Ce et ee FN 5 RY SONNE (positive) Tove wm Set || | 
| 


Amt sehd Toa Few frat s sh ween (challenge) F1 
ಕಾನ ಮೊಡ ಮೊ ಔನ ಕ ಅನಂದ | | 


ಕಥೆ, ಗಾ ತಕ್‌ ಕೆ, ನಾ ಕ ಡ್ಯಥೆ ಥೇ an 8 a ye 3h 7 


| source 
| 3 


ಪರ್ಮೇಜ್‌ ಅವರು ದೆಹಲಯಲ್ಲರುವ ಕಾರ್ಬಾನೆಯೊಂದರಲ್ಲ ಕೆಲಸ 
ಮಾಡುವುದಕ್ಕಾಗಿ ತನ್ನ ಹಳ್ಳಿಯಿಂದ ವಲಸೆ ಹೋದರು. 
ಲಾಕ್‌ಡೌನ್‌ ಕಾರಣ ತನ್ನ ಕೆಲಸ ವನ್ನು ಕಳೆದುಕೊಂಡರು. 
ಇನ್ನೊ ೦ದು ಕೆಲಸ ಸಿಗದ ಸೂ ಅವರು ತನ್ನ ಹಳ್ಳಿಗೆ 
Bip ನಿರ್ಧರಿಸಿದರು. 


ಅನುಪಾಲನೆಯ ಚಟುವಟಕೆಗಳು 

ದತ್ತಾಂಶ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನ: 

ಡೆಹ್ರಾಡೂನ್‌ನಿಂದ ದೆಹಲ, ಮುಂಬಲು, ಚಂಡೀಗಢ ಮತ್ತು 
ಜೈಪುರಕ್ಕೆ ಇರುವ ರೈಅನ ಟಕೆಬ್‌ ವೆಚ್ಚವನ್ನು ತೋರಿಸುವ ಸ್ತಂಭ 
ನಕಾಶೆಯನ್ನು ಮಕ್ಷಳಗೆ ನೀಡಲಾಗಿದೆ. ಮಕ್ಷಳು ಈ ಕೆಳಗಿನ 
ಸಮಸ್ಯೆಯನ್ನು ಪರಿಹರಿಸಬೇಕಾಗಿತ್ತು: 


* ನಾಲು ಜನರ ಒಂದು ಕುಟುಂಬವು ಮುಂಬೈಯಿಂದ 


ಡೆಪ್ರಾಡೂನ್‌ಗೆ ಪ್ರಯಾಣಿಸಿದರೆ ಅವರು ಎಷ್ಟು ಮೊತ್ತವನ್ನು 


ಪಾವತಿಸಬೇಕು? 


p ರಾಷ್ಟ್ರವ್ಯಾಪಿ ಲಾಕ್‌ಡೌನ್‌ ವೇಳೆ. ಕೆಲ ವಲಸಿಗರು ರೈಅನ 
ಟಕೇಟುಗಳಗಾಗಿ ಹಣ ಪಾವತಿಸಬೇಕಿತ್ತು. ಇಂತಹ ನಾಲ್ಗು ಜನ 
ವಲಸಿಗರು ದೆಹಲಅಯುಂದ ಮರಳಬೇಕಿದ್ದು. ಅವರ ಬಳ ಒಟ್ಟಿಗೆ 


ರೂ. 100೦ ಇದೆ ಎಂದುಕೊಳ್ಳೋಣ. ಸ್ತಂಭ ನಕಾಶೆಯನ್ನು 


ಮೋಡಿ ಹಾಗು ತಮ್ಮ ರಾಜ್ಯಕ್ಕೆ ಮರಕಲು ಅವರ ಬಳ ಸಾಕಷ್ಟು 
ಹಣ ಇದೆಯೇ ಎಂಬುದನ್ನು ಹೇಳ. ಇಲ್ಲದಿದ್ದಲ್ಲಿ. ಅವರಲ್ಲ ಎಷ್ಟು 
ಹಣ ಕಡಿಮೆ ಇದೆ? 


NERS RNR TIRTETIETNATTSNSSESPSSN TESTA STRT SSNS SNES SNS 


W (aspirations) 7 FETT I SH SAE 7 wo wf 


C. 30 Aah resource FE Mad, ARS AA RNR NN 
HSE WANA FS Em NA Ne ue ನಿಕ | 
39 go¥ she sf resource as wed £m €& 


PPT TTT TTT EET TESTE TET 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


103 


104 


೨. ಕಥೆಯ ಶೀರ್ಷಿಕೆ: ಬದಲಾವಣೆಯ ಕಥೆ 
ವರ್ಗ: ಅಕಾಲ್ಪನಿಕ 
ಕಥೆಯ ಸ್ಥೂಲನೋಟ: 


ದಿವ್ಯಾ ರಾವತ್‌ ಎನ್ನುವ ಯುವತಿ ತನಗೆ ಉತ್ತಮ ಸಂಬಳವನ್ನು 
ತಂದು ಕೊಡುತ್ತಿದ್ದ ಕೆಲಸವನ್ನು ಬಟ್ಟು, ಆಕೆಯ ಸಮುದಾಯದ 
ಸಬಲೀಕರಣಕ್ಕಾಗಿ ತನ್ನ ಹಳ್ಳಗೆ ಮರಳದಳು. ಆಕೆಯು 
ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು (ಭೌತಿಕ ಮತ್ತು 
ಮಾನವ ಸಂಪನ್ಮೂಲ) ಬಳಸುತ್ತಾಳೆ ಮತ್ತು ಸುತ್ತಅನ 
ಮಹಿಕೆಯರಿಗೆ ಅಣಬೆಗಳನ್ನು ಬೆಳೆಯಲು ಸಹಕರಿಸುತ್ತಾಕೆ. ಛಲ 
ಮತ್ತು ಹಠಸಾಧನೆಯ ಮೂಲಕ ಆಕೆಯು ತನ್ನ ಸಮುದಾಯದಲ್ಲಿ 
ಉದ್ಯೋಗ ಸೃಷ್ಟಿಸುವಲ್ಲ ಂಯಶಸ್ಟಿಂಯಾಗುತ್ತಾಳೆ. ಆಕೆಗೆ 
ಉತ್ತರಾಖಂಡ ಸರ್ಕಾರವು ಸಂಜೀವಿನಿ ರತ್ನ ಪುರಸ್ಥಾರವನ್ನು 
ನೀಡುತ್ತದೆ. 


ಅನುಸರಣೆ ಚಟುವಟಕೆಗಳು 
ಪರ್ಯಾಲೋಟಚನೆಗಾಗಿ ಪ್ರಶ್ನೆಗಳು: 


* ಈ ಸವಾಲುಗಳ ನಡುವೆಯೂ ಯಶಸ್ಸು ಗಳಸಲು ಅವರಿಗೆ 
ನೆರವಾದ ಕೆಲವು ಗುಣಗಳನ್ನು ಹೆಸರಿಸಿ. 


1 ನಾನು ಚಿಕ್ಕವಳು, ಆದರೂ ಬದಲಾವಣೆಯನ್ನು ತರಬಲ್ಲೆ. 
ವರ್ಗ: ಕಾಲ್ಪನಿಕ 
ಕಥೆಯ ಸ್ಥೂಲನೋಟ: 


ನದಿಯ ಬಳ ಆಟವಾಡುತ್ತಿದ್ದ ನಾಲ್ಗು ಮಕ್ಕಳು ಈಜಲು ಹೋಗಲು 
ನಿರ್ಧರಿಸಿದರು. ನದಿಯು ಕಲುಷಿತಗೊಂಡಿದ್ದು. ಇದನ್ನು 
ಸರಿಪಡಿಸಬೇಕದೆ ಎಂಬುದನ್ನು ಅವರು ಮನಗಂಡರು. ಅವರು 
ತಮ್ಮ ಹಳ್ಳಿಯ ವೈದ್ಯರೊಬ್ಬರನ್ನು ಭೇಟಯಾದರು. ಅವರು ಈ 
ಸಮಸ್ಯೆ ಬಗೆಹರಿಸಲು ಬಳಸಬಹುದಾದ ಹಲವಾರು 
ಪರಿಹಾರಗಳನ್ನು ಸೂಚಿಸಿದರು. ನಂತರ ಅವರು ಪಂಚಾಯತಿ 
ಸದಸ್ಯರ ಮೊರೆಹೋದರು. ಅವರು. ಈ ಸಮಸ್ಯೆಗೆ ಉತ್ತರ 
ಕೆಂಡುಕೊಳ್ಳುವುದಕ್ಷಾಗಿ ಸಮುದಾಯ ಮಟ್ಟದ ಬೆಂಬಲವನ್ನು 
ಪಡೆಯುವುದಕ್ಕಾಗಿ ಮಾರ್ಗದರ್ಶನ ನೀಡಿದರು. ಮಕ್ಕಳು, 
ಸಮುದಾಯ ಜಾಗೃತಿ, ಒಣ ಮತ್ತು ಹಸಿ ತ್ಯಾಜ್ಯಗಳಗೆ ಪ್ರತ್ಯೇಕ 


ಕಸದ ಡಜ್ಜಗಳನ್ನು ಬಕಸಲು ಹಾಗು ಸಮುದಾಯದ ಸದಸ್ಯರು 


ಪ್ರಶ್ನೆಗಳನ್ನು ಮಕ್ಕಳಗೆ ಕೇಳಬಹುದು: ಚಾಲನೆ ನೀಡಲು ನಿರ್ಧರಿಸಿದರು. 
* ತಮ್ಮ ಸಮುದಾಯದಲ್ಲ ಬದಲಾವಣಿ ತರುವುದಕ್ಷಾಗಿ ವಿವಿಧ ಅನುಸರಣೆ ಚಟುವಟಕೆಗಳು 
ಪಾತ್ರಗಳು ೦೫ಖಾವ ರೀತಿಯ ಸಂಪನ್ಮೂಲಗಳನ್ನು ಪರಿಶೋಧನೆ: 


ಬಳಸಿಕೊಂಡವು? 

ನಿಮ್ಯ ಸಮುದಾಯದಲ್ಲ ನೀವು ಬಗೆಹರಿಸಲು ಇಚ್ಛಿಸುವ ಒಂದು 
ಸಮಸ್ಯೆಯನ್ನು ಗುರುತಿಸಿ. ಶಕ ಸಮಸ್ಯೆಯನ್ನು ಪರಿಹರಿಸಲು ನಿಮ್ಮ 
ನೆರವಿಗೆ ಬರಬಹುದಾದ ಸಂಪನ್ಮೂಲಗಳನ್ನು ಪಟ್ಟಿ ಮಾಡಿ. ಹೀಗೆ 


p ಇದನ್ನು ಮಾಡುವಾಗ ಅವರು ೦ಯಖಾವ ರೀತಿಂಶು 
ಸವಾಲುಗಳನ್ನು ಎದುರಿಸಿದರು? 


; ant FF RR FR A fl : 


i 4a go ed ge sh fig oe ti AS wn eal $F A 


; fm fSHA a AAT. ARES Am 
‘MAAN FAR AR Sd A qa ze 


; 1. What were the challenges faced by Rami bai after she joined full-time at 
| barefoot? FH TE SAT FA Fe Fe RN 3? 


2. Whar do you mean by this statement "by the people, for the people and 
of the people’. #9 “inl & fav, Amit GRY AR A SO A ¥7 


3. Do you thunk the development of the community was possible without 
the local people involved? Give reason. FT A79 ®t rye & FA werd F7 
Ree eae wR wn A? A wr fl 


4, What enabled Ari Gujjar and Rami Bal to pursue their dreams and 
eventually, to be successful im their respective career choices, despite 
havng limited or no formal education? rat st A af Fr Ff Mors 
erat dh, Rr ae NS AS FA FN? 


5. How dic Hanuman use his knowledge and passion of plants for the 
benefit of the community? 
RAR wet Og FS Nr aera F 8 5 fo SA 7am fea? 


PEEP 


eS LSS SSS EASES SESE 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಮಾಡುವಾಗ ನಿಮಗೆ ಎದುರಾಗಬಹುದಾದ ಸವಾಲುಗಳನ್ನು 
ಗುರುತಿಸಲು ಪ್ರಯತ್ನಿಸಿ. ಈ ಸವಾಲುಗಳನ್ನು ನೀವು ಹೇಗೆ 
ಎದುರಿಸಬಹುದು ಎನ್ನುವುದಕ್ಕೂ ದಾರಿ ಹುಡುಕಿ. ನಿಮ್ಮ ಶಿಕ್ಷಕರ 
ಸಹಾಯದಿಂದ, ನಿಮ್ಯ ಅಂತಿಮ ಗುರಿಯನ್ನು ಸಾಧಿಸಲು, ಒಂದು 
ತಿಂಗಳ ಯೋಜನೆಯನ್ನು ರೂಪಿಸಿ. ಒಂದು ಕವಿತೆ ಅಥವಾ ಪತ್ತ 
ಅಥವಾ ಒಂದು ಭತ್ತಿಪತ್ರವನ್ನು ರಚಿಸಿ ನಿಮ್ಯ ಅನುಭವವನ್ನು 
ಮಿತ್ರರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳ. 


ಕಥೆಗಳು ಯಾಕೆ ಮನ ಮುಟ್ಟುತ್ತವೆ? 


ಈ ಕಥೆಗಳು ಯಶಸ್ವಿಯಾಗುತ್ತವೆ ಏಕೆಂದರೆ. ಇತರ ಜನರ 
ಅನುಭವದೊಂದಿಗೆ ಓದುಗರು ಗುರುತಿಸಿಕೊಳ್ಳಲು ಇವು ಅನುವು 
ಮಾಡಿಕೊಡುತ್ತವೆ. ಆದರೆ. ಈ ಕಥೆಗಳನ್ನು ಹೇಗೆ 
ನಿರ್ವಹಿಸಲಾಗುತ್ತದೆ ಎನ್ನುವುದು ಮುಖ್ಯ. ಈ ಕಥೆಗಳನ್ನು ಮಕ್ಕಳ 
ಜೊತೆ ಚರ್ಚಿಸುವಾಗ ಈ ಕೆಳಗಿನ ಕೆಲವು ಒಳನೋಟಗಳನ್ನು 
ನಾನು ಗಳಸಿದೆ. 


a) ಈ ಕಾರ್ಯಪುಸ್ತಕಗಳ ಅಂಗವಾಗಿ ಬಳಸಿದ ಈ ಕಥೆಗಳು 
ಮಕ್ಕಳ ಸನ್ನಿವೇಶವನ್ನು ಆಧರಿಸಿವೆ. ಇದನ್ನು, ಕಥೆಗಳಲ್ಲ 
ಬಳಸಿದ ಪಾತ್ರಗಳ ಮತ್ತು ಸ್ಥಳಗಳ ಹೆಸರುಗಳಲ್ಲ 
ನೋಡಬಹುದು. ಕೆಲವು ಕಥೆಗಳನ್ನು ಪ್ರಥಮ್‌ ಬುಕ್ಸ್‌ ಮತ್ತು 
ಪರಿ ಮುಂತಾದ ಬೇರೆಬೇರೆ ಮೂಲಗಳಂದ ಪಡೆದಿದ್ದರೂ. 
ಹೆಚ್ಚನ ಕಥೆಗಳನ್ನು ನಿರ್ದಿಷ್ಟವಾಗಿ ಉದ್ದೇಶಿತ ಗುಂಪುಗಳಗಾಗಿ 
ವಿನ್ಯಾಸಗೊಳಸಲಾಗಿದೆ. ವಿಷಯ ವಿನ್ಯಾಸ ತಂಡವು ಸ್ಥಳೀಯ 
ಸಮುದಾಯದ ಒಂದು ವ್ಯಕ್ತಿಯನ್ನು ಒಳಗೊಂಡಿತ್ತು. 
ಇದರಿಂದಾಗಿ ಇವು ನೈಜ ಮತ್ತು ಪ್ರಸ್ನುತವೆನಿಸುವ ಕಥೆಗಳಾಗಿ 
ರೂಪುಗೊಂಡವು. ಆಸಕ್ತಿಯ ವಿಚಾರವೆಂದರೆ, ಕಥೆಗಳು ಮಕಳ 
ಪ್ರಂತ ಹಳ್ಳಿಯಿಂದ (ಗುಲಾರ್‌) ಅವರ ಹಳ್ಳಯ ಪಕ್ಕದ ಪಟ್ಟಣ 
(ರಿಷಿಕೇಶ)ದ ತನಕ, ನಂತರ ಅವರ ರಾಜ್ಯದ ರಾಜಧಾನಿಯ 
ತನಕ (ಡೆಹ್ರಾಡೂನ್‌) ಮತ್ತು ದೇಶದ ರಾಜಧಾನಿಯ ತನಕ 
(ದೆಹಲಅ) ಬೆಳೆದವು. ಕೆಲ ಕಾಲದ ನಂತರ, ಕಥೆಗಳು ದೇಶದ 
ಇನ್ನೊಂದು ರಾಜ್ಯದ (ರಾಜಸ್ಥಾನ) ಇದೇ ರೀತಿಯ ಹಳ್ಳಿಗೆ 
(ತಿಲೋನಿಯಾ) ತಲುಪಿದವು. ಈ ಮುನ್ನಡೆಯು. ಬೋಧನೆ- 
ಕಲಕೆಯ, ಅಂದರೆ ತಿಆದಿರುವುದರಿಂದ ತಿಆಯದೇ ಇರುವಲ್ಪಗೆ 
ಎಂಬ ಮೂಲಭೂತ ತತ್ವವನ್ನು ಅನುಸರಿಸಿತು. 


b 


— 


ಈ ಕಥೆಗಳ ಪ್ರಮುಖ ಅಂಶವೆಂದರೆ, ಪಾತ್ರಗಳೊಂದಿಗೆ 
ಭಾವನಾತ್ಮಕವಾಗಿ ಗುರುತಿಸಿಕೊಳ್ಳುವ ಅವುಗಳ ವ್ಯಾಪ್ತಿ. ಈ 
ಪಾತ್ರಗಳು ಮಕ್ನಕಳ (ಓದುಗರ) ವಯಸ್ಸಿನ ಡುಂಪಿನದ್ದೇ 
ಆಗಿದ್ದವು ಅಥವಾ ಮಕ್ಷಳಗೆ ಪ್ರಸ್ನುತ ಎನಿಸುವ ಜನರನ್ನು 
ಇವುಗಳಲ್ಲ ಪ್ರಸ್ತುತಪಡಿಸಲಾಲಯುತು. ಉದಾಹರಣಿಗೆ, 
ಪಾತ್ರಗಳನ್ನು ಸುಣರಾಮ್‌ ಚಾಚಾ ಅಥವಾ ರಹೀಂ ಚಾಚಾ 
ಎಂಬುದಾಗಿ ಕರೆಯಲಾಲುತು. ಇದು ಮಕ್ಷಳು ಈ ಪಾತ್ರಗಳಿಗೆ 
ಸಂಬಂಧಿಸಿದ ಸಮಸ್ಯೆಗಳನ್ನು ಅಥವಾ ಪ್ರಶ್ನೆಗಳನ್ನು 
ರಹಿಸುವಲ್ಲ ಸಾಕಷ್ಟು ಪರಿಣಾಮಕಾರಿ ಎನಿಸಿತು. 


€) ಈ ಕಥೆಗಳನ್ನು. ವಿದ್ಯಾರ್ಥಿಗಳಗೆ ವಿವಿಧ ಸಮಸ್ಯೆಗಳನ್ನು 
ನಿರೂಪಿಸಲು ಆಧಾರವಾಗಿ ಬಕಸಲಾಲಯುತು. ಕಥೆಗಳ ಮುಖ್ಯ 
ಪಾತ್ರಗಳ ಸುತ್ತ ಗಣಿತ ಮತ್ತು ಭಾಷೆಯ ಸಮಸ್ಯೆಗಳನ್ನು 
ಹೆಣೆಯಲಾಯುತು. ಇದು ಮಕ್ಷಳಗೆ ಪಾತ್ರಗಳೊಂದಿಗೆ 
ದೀರ್ಷಕಾಲ ನಿಲ್ಲಲು ಮತ್ತು ಅವುಗಳ ಜೊತೆಯಲ್ಲ ಈ 


d 


e 


f) 


—_ 


— 


ಪ್ರಪಂಚವನ್ನು ಕಲ್ತಸಿಕೊಳ್ಳಲು ಅನುವು ಮಾಡಿಕೊಟ್ಟತು. 
ಸಮಗ್ರತೆ ಮತ್ತು ಅಂತರ್‌ ಶಿಸ್ತಿನ ವಿಧಾನದ ಬಳಕೆಯು, ಜ್ಞಾನದ 
ಸರ್ವತೋಮುಖ ಗುಣಲಕ್ಷಣವನ್ನು ಸಮರ್ಥಿಸುತ್ತದೆ. 


ಅನಮುಪಾಲನೆಯ ಚಟುವಟಕೆಗಳನ್ನು. ಕಥೆಯ ಪ್ರಮುಖ 
ಘಟನೆಗಳನ್ನು ಮಕ್ಕಳು ಮತ್ತೆಮತ್ತೆ ನೆನಪಿಸಿಕೊಳ್ಳುವಂತಾಗಲು. 
ನವೀನ ರೀತಿಯಲ್ಲ ವಿನ್ಯಾಸಗೊಳಸಲಾಗಿತ್ತು. ಉದಾಹರಣೆಗೆ, 
ಮಕ್ಕಳು ಮುಖ್ಯ ಪಾತ್ರಗಳ ಬದುಕನ್ನು ಮತ್ತೆ ನೆನಪಿಸಿಕೊಳ್ಳು- 
ವಂತಾಗಲು, ಅವರಿಗೆ ಆ ಪಾತ್ರಗಳ ಬದುಕಿನ ಕಾಲಾನು- 
ಕ್ರಮವನ್ನು ರಚಿಸಲು ತಿಆಸಲಾಲಯುತು. ಇದೇ ರೀತಿ, ಮುಖ್ಯ 
ಪಾತ್ರಗಳ ಬದುಕನಲ್ಲ ಪ್ರಮುಖ ಪಾತ್ರವಹಿಸಿದ ವಿವಿಧ 
ಪಾತ್ರಗಳನ್ನು ಗುರುತಿಸುವುದಕ್ಕಾಗಿ ಮೈಂಡ್‌ ಮ್ಯಾಪ್ಟ್‌ಗಳನ್ನು 
ಬಕಳಸಲಾಲಯುತು. ಇದು ಮಕ್ಷಳಗೆ ಮಾನವ ಸಂಬಂಧಗಳ 
ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳಲು ಸಹಕರಿಸಿತು. ಇದೇ 
ರೀತಿ, ವಿವಿಧ ಕಥೆಗಳ ಪ್ರಮುಖ ಪಾತ್ರಗಳ ಬದುಕಿನಲ್ಪರುವ 
ಸಾಮ್ಯತೆಗಳು ಮತ್ತು ನ್ನತೆಗಳನ್ನು ಎತ್ತಿ ತೋರಿಸುವುದಕ್ಕಾಗಿ 
ಹಾಗು ಮಕ್ಕಳು ಸಾಮಾನ್ಯ ಮತ್ತು ಭನ್ನ ಮಾನವೀಯ 
ಗುಣಗಳನ್ನು ಗೌರವಿಸುವುದಕ್ಕಾಗಿ ವೆನ್‌ ನಕಾಶೆಗಳನ್ನು 
ಬಳಸಲಾಲಯುತು. 


ಕಥೆಗಳನ್ನು ಓದುವುದು ಮಾತ್ರವೇ ಅಲ್ಲ. ಅವುಗಳನ್ನು 
ಅಮುಭವಿಸಬೇಕು. ಹೀಗಾಗಿ, ಮಕ್ಷಳು ಕಥೆಯೊಳಗೆ 
ಪ್ರವೇಶಿಸುವಂತಾಗಲು ಹಾಗು ಅದನ್ನು ಮರುಬರೆಯಲು 
ವಿವರವಾದ ಚಟುವಟಕೆಗಳನ್ನು ವಿನ್ಯಾಸಗೊಆಸಲಾಯುತು. 
ಮಕ್ಷಳಲ್ಪ ಕ್ರಿಯೆ ಆಧಾರಿತ ಪ್ರವೃತ್ತಿಯನ್ನು 
ರೂಪಿಸುವುದಕ್ಷಾಗಿಯೇ ಅವರಿಗೆ ಕಥೆಗಳನ್ನು ಮರುಬರೆಯುವ 
ಅವಕಾಶವನ್ನು ನೀಡಲಾಯುತು. ಕೆಲವೊಮ್ಮೆ. ಅವರ ಸುತ್ತಅನ 
ಪ್ರಪಂಚವನ್ನು. ಹೇಳದೆ ಇರುವ ಹಲವಾರು ಕಥೆಗಳ 
ಸಂಗ್ರಹವಾಗಿ ಅನುಭವಿಸುವಂತೆ ವರಾಡಲಾಯತು. 
ಉದಾಹರಣೆಗೆ, ಸಂದರ್ಶನಗಳನ್ನು ನಡೆಸಿ, ಮಕ್ಕಳು 
ಜೀವನೋಪಾಯ ಮತ್ತು ವಲಸೆಯ ಪರಿಕಲ್ಪನೆಗಳನ್ನು ಅರ್ಥ 
ಮಾಡಿಕೊಂಡರು. ಈ ರೀತಿಯಲ್ಲ, ಅವರಿಗೆ ನೆರೆಮನೆಯವರ 
ಜೊತೆ ಮಾತನಾಡುವ ಹಾಗು ತಳ ಮಟ್ಟದ ಕಥೆಗಳನ್ನು 
ಸಂಗ್ರಹಿಸುವ ಅವಕಾಶ ದೊರಕಿತು. ಇದರ ನಂತರ 
ಪಂರ್ಕ್ರಾಲೋಚನೆಯ ಅಭ್ಯಾಸವನ್ನು ನಡೆಸಲಾಗುತ್ತದೆ. 
ಇದರಲ್ಲ ತಮ್ಮ ಸುತ್ತಅನ ಜನರಿಂದ ಕಅಯುವುದನ್ನು 
ಕಲಅತರು. 


ಈ ಕಥೆಗಳನ್ನು ಸಹಂಶೋಗ. ಕುತೂಹಲ ಮತ್ತು 
ಸೃಜನಶೀಲತೆಯ ಜೊತೆಗೆ ಸಮಾನತೆ, ಅನುಭೂತಿ, ದಿಟ್ಟತನ 
ಮತ್ತು ಸೇವೆಯ ಕೌಶಲಗಳು ಮತ್ತು ಮೌಲ್ಯಗಳನ್ನು ಪ್ರಷ್ಟವಾಗಿ 
ಮನಸ್ಸಿಗೆ ನಾಟುವಂತೆ ಬೋಧಿಸಲು ರಚಿಸಲಾಲುತು. ಈ 
ಕಥೆಗಳನ್ನು ಹಓದಿದ ನಂತರ ಮಕ್ಕಳಗೆ ಹೇಗನಿಸಿತು ಎಂದು 
ಅವರನ್ನು ಕೇಕಲಾಯುತು. ಕಥೆಗಳಲ್ಲನ ಭಾವನೆಗಳನ್ನು 
ಗುರುತಿಸಿ ಪಟ್ಟಿ ಮಾಡುವುದಕ್ಕಾಗಿ “ಲಬಾವನೆಗಳ 
ಕಾರ್ಡು'ಗಳನ್ನು ನೀಡಲಾಯುತು. ಇದೊಂದು ಪ್ರಮುಖ 
ಅಭ್ಯಾಸವಾಗಿತ್ತು. ಏಕೆಂದರೆ ಕೆಲವೊಮ್ಮೆ ವಯಸ್ಥರೂ ಸಹ 
ಅವರಿಗೇ ಏನು ಅನಿಸುತ್ತದೆ ಎಂಬುದನ್ನು ಹೇಳಲು 
ಕಷ್ಟಪಡುತ್ತಾರೆ. ಅಲ್ಲದೆ. ವಿವಿಧ ಪಾತ್ರಗಳು ಹೊಂದಿರುವ 
ಸದ್ಗುಣಗಳನ್ನು ಪಟ್ಟ ಮಾಡಲು ಮತ್ತು ಇದಕ್ಕೆ ಪುರಾವೆಗಳನ್ನು 
ಒದಗಿಸಲು ಅವರಿಗೆ ತಿಆಸಲಾಲಯುತು. ಇದು. ಯಾವುದೇ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


105 


106 


ಬದಲಾವಣೆಯನ್ನು ಸಾಧ್ಯವಾಗಿಸಲು, ಈ ಮೌಲ್ಯಗಳನ್ನು 
ಮೈೈಗೂಡಿಸುವ ಅಗತ್ಯತೆಯನ್ನು ಎತ್ತಿ ಹಿಡಿಯುತು. 
ಅಂತಿಮವಾಗಿ, ಮುಖ್ಯ ಪಾತ್ರಗಳನ್ನು ಪ್ರಶ್ನಿಸುವ ವ್ಯಾಪ್ತಿಯು 
(ಕಾಂರುುಪುಸ್ತಕದಲ್ಲ ಕಥೆಂಶಖು ಕೊನೆಗೆ ಕಡ್ಡಾಂರಂ 
ಸ್ಥಳಾವಕಾಶವಾಗಿ), ಮಕ್ಕಳು ಪ್ರಶ್ನೆಗಳನ್ನು ಕೇಳುವಂತೆ 
ಮಾಡಿತು. ಈ ಗುಣಪ್ಪಭಾವವು. ವ್ಯವಸ್ಥೆಯೊಳಗೆ ಬೆಕವಣಿಗೆ 
ಹೊಂದುವುದನ್ನು ತುಂಬಾ ವಿರಳವಾಗಿ ಕಾಣಬಹುದು. 
ಹೀಗಾಗಿ, ಎಂಟು ವಾರಗಳ ಪುನರಾವರ್ತಿತ ಬಲವರ್ಧನೆಯ 
ನಂತರವೂ, ಹುಡುಗಿಯರು ನೇರ ಪ್ರಶ್ನೆಗಳನ್ನೇ ಕೇಳುತ್ತಿದ್ದುದು 
ನನಗೆ ಆಶ್ಸ್ಚರ್ಯವೆನಿಸಅಲ್ಲ. ಅದೇನೇ ಇರಲ, ಈ ಅಭ್ಯಾಸದಲ್ಲ 
ಶಿಕ್ಷಕರು ತಮ್ಮ ಸಮಯ ಮತ್ತು ಶಕ್ತಿಯನ್ನು ವ್ಯಯುಸಿದರೆ 
ಖಂಡಿತವಾಗಿಯೂ ನಿರೀಕ್ಷಿತ ಫಲ ದೊರೆಯುತ್ತದೆ. 


_ 


8) ಕಾಲ್ಪನಿಕ ಮತ್ತು ಸೃಜನೇತರ ಕಥೆಗಳ ಬಳಕೆಯು. ಮಕ್ಕಳು 
ಏನನ್ನು ಓದುತ್ತಾರೆಯೋ. ಅದರ ಪ್ರಸ್ತುತತೆ ಮತ್ತು ಅನ್ವಯ 
ಸಾಧ್ಯತೆಯನ್ನು ಆಸ್ಟಾದಿಸಲು ಸಹಕರಿಸುತ್ತದೆ. ಉದಾಹರಣೆಗೆ, 
ತಮ್ಮದೇ ರಾಜ್ಯದ ಬದಲಾವಣಿಯ ಯುವ ಹರಿಕಾರರೊಬ್ಬರ 
ಕಥೆಯು, ಅವರು ಪ್ರವಾಹದ ವಿರುದ್ಧ ಶೇಜಲು ಹಾಗು ತಮ್ಯದೇ 
ಸಮುದಾಯದಲ್ಲ ಬದಲಾವಣಿಯನ್ನು ತರುವ ಮಹತ್ವಾಕಾಂಕ್ಷೆ 
ಹೊಂದಲು ಪ್ರೇರೇಪಿಸುತ್ತದೆ. ಇದೇ ರೀತಿ, ಸಮುದಾಯ 
ಚಾಅತ ಬದಲಾವಣೆಯ ಶಕ್ತಿಯನ್ನು ಮಕ್ಕಳಗೆ ಪರಿಚಯುಸಲು. 
ಬಂಕರ್‌ ರಾಯ್‌ (ಸಂಸ್ಥಾಪಕರು, ಬೇರ್‌ಫೂಟ್‌ ಕಾಲೇಜ್‌, 
ತಿಲೋನಿಯಾ) ಹಾಗು ಆರತಿ ದೇವಿ ಮತ್ತು ಹನುಮಾನ್‌ಜಯ 
(ತಿಲೋನಿಂಶಾ ಹಳ್ಳಿಯ ನಿವಾಸಿಗಳು) ಕಥೆಗಳನ್ನು 
ಬಕಳಸಲಾಲಯುತು. ಇಂಥ ಕಥೆಗಳು ತಮ್ಮದೇ ವಾಸ್ತವಗಳು 
ಮತ್ತು ತಮ್ಮ ಯಶಸ್ವಿನ ಯೋಚನೆಗಳನ್ನು ವ್ಯಾಖ್ಯಾನಿಸುವಂತೆ 
ಅವರನ್ನು ಒತ್ತಾಯುಸಿತು. ತಮ್ಮ ಸುತ್ತಮುತ್ತ ಇರುವ 
ಸಂಪನ್ಮೂಲಗಳನ್ನು ಗುರುತಿಸಲು ಮತ್ತು ಸ್ಥಳೀಯ 
ಸಮಸ್ಯೆಗಳನ್ನು ಪರಿಹರಿಸುವುದಕ್ಲಾಗಿ ಈ ಸಂಪನ್ಮೂಲಗಳನ್ನು 
ಬಳಸಲು ಇವುಗಳನ್ನು ಸಕ್ರಿಯಗೊಳಆಸಲಾಲುತು. ಒಂದು 
ರೀತಿಂಯಲ್ಲ., ಇವುಗಳು ತಮ್ಮದೇ ಆದ ಕಥೆಗಳನ್ನು 
ಪರಿಶೀಅಸಲು ಮತ್ತು ಇವುಗಳನ್ನು ವಿಜೇತ ಅಥವಾ ಬಲಅಪಶು 
- ಇವುಗಳ ನಡುವೆ ಪ್ರಜ್ಞಾಪೂರ್ವಕ ಆಯ್ಲೆಯನ್ನು ಮಾಡಲು 
ರೂಪಿಸಲಾಲಯುತು. 


References 


ಕಥೆಗಳು, ಕೌಶಲಗಳು ಮತ್ತು ಸಕ್ರಿಯ ಪೌರತ್ವ 


ಪೌರತ್ವಕ್ನಾಗಿ ಶಿಕ್ಷಣ ಎ೦ದರೆ, ಸಕ್ರಿಯ ನಾಗರಿಕರಾಗಲು. ಜ್ಞಾನ. 
ಕೌಶಲಗಳು. ಮೌಲ್ಯಗಳು ಮತ್ತು ವರ್ತನೆಗಳ 
ಸಂಯೋಜನೆಯನ್ನು ಬೋಧಿಸುವುದು ಎಂದು ಅರ್ಥೈಸಿ- 
ಕೊಳ್ಳಬಹುದು (ಲಾಟನ್‌, 2೦೦೦). ಜ್ಞಾನದ ಅಂಗವನ್ನು 
ಸಮಾಜ ವಿಜ್ಞಾನ ಪಠ್ಯಪುಸ್ತಕವು ಒಳಗೊಂಡಿದ್ದರೆ. 
ಮೌಲ್ಯಗಳು. ಕೌಶಲಗಳು ಮತ್ತು ವರ್ತನೆಗಳನ್ನು ಶಿಕ್ಷಣ 
ಶಾಸ್ತ್ರದಲ್ಲ ಬಲಪಡಿಸಬೇಕದೆ. ಕಥೆಗಳನ್ನು ಸರಿಯಾಗಿ 
ಪ್ರಸುತಪಡಿಸಿದರೆ, ಅವು ಈ ಸದ್ದುಣಗಳನ್ನು ಅಳವಡಿಸಿ- 
ಕೊಳ್ಳುವ ಪರಿಣಾಮಕಾರಿ ವಿಧಾನವಾಗಿ ಕೆಲಸ ಮಾಡುತ್ತವೆ. 
ಕಥೆಯ ಕೊನೆಗೆ ನೀತಿಪಾಠವನ್ನು ಒದಗಿಸುವ ಬದಲಗೆ, ಈ 
ಕಥೆಗಳನ್ನು. ಮಕ್ಕಳ ಆಂತರಿಕ ಮೌಲ್ಯ ವ್ಯವಸ್ಥೆಯನ್ನು 
ಅಭವೃದ್ಧಿಪಡಿಸುವಂತಹ ಅನುಭವವನ್ನು ನೀಡಲು ಬಳಸ- 
ಬಹುದು. 


ಈ ಕಥೆಗಳ ನಿರ್ವಹಣಿಯನ್ನು, ತರಗತಿ ಕೊಠಡಿಯಲ್ಲ ಮಕ್ಷಳನ್ನು 
ನೋಡಿಕೊಳ್ಳುವ ರೀತಿಯ ಜೊತೆ ಸರಿಹೊಂದಿಸಿಕೊಳ್ಳಬೇಕು. 
ಪಠ್ಯಕ್ರಮ ಅಭವೃದ್ಧಿಪಡಿಸುವವರು ಮತ್ತು ಶಿಕ್ಷಕರು ಮಕ್ಕಳನ್ನು 
ಭವಿಷ್ಯದ ಪ್ರಜೆಗಳನ್ನಾಗಿ ನೋಡುವ ಬದಲು. ಅವರನ್ನು ಈಗಿನ 
ನಾಗರಿಕರನ್ನಾಗಿ ನೋಡಬೇಕಿದೆ (ಹೌ ಮತ್ತು ಕೊವೆಲ್‌). ಅವರು 
ಇಲ್ಲ ಏನು ಮಾಡಬಹುದು ಎಂದು ನೋಡಲು ಹಾಗು ಅವರ 
ಬದುಕಿನಲ್ಲ ಮತ್ತು ಅವರು ಜೀವಿಸುವ ಸಮುದಾಯದಲ್ಲಿ 
ಬದಲಾವಣೆಗಳನ್ನು ತರಲು ನೆರವಾಗಲು ಈ ಅನುಭವಗಳನ್ನು 
ರೂಪಿಸಬೇಕಿದೆ. ವಿದ್ಯುಚ್ಛಕ್ಷಿಯನ್ನು ನಿರಂತರವಾಗಿ ಒದಗಿಸಲು 
ಅಥವಾ ಬಾಲ ಸಂಸತ್ತನ್ನು ಪ್ರಜಾತಾಂತ್ರಿಕವಾಗಿ (ಇಲ್ಲ 
ಅಗತ್ಯವೆನಿಸಿದಾಗ ಶಿಕ್ಷಕರು ಮಾರ್ಗದರ್ಶನವನ್ನು ಮಾತ್ರವೇ 
ನೀಡುತ್ತಾರೆ) ನಡೆಸಲು ಗ್ರಾಮದ ಮುಖ್ಯಸ್ಥರಿಗೆ ಪತ್ರ ಬರೆಯುವುದು 
ಮುಂತಾದ ಸರಳ ವಿಷಂಯುಗಳ ಮೂಲಕ ಇವುಗಳನ್ನು 
ಮಾಡಬಹುದು. ಒಟ್ಟಾರೆಯಾಗಿ. ಶಕ್ತಿಯುತ ಅನುಭವಗಳ ಜೊತೆ 
ಕಥೆಗಳನ್ನು ಸಂಯೋಜಸಿದಾಗ, ತನ್ನು ಪಾಲಗೆ, ಇತರರಿಗೆ ಮತ್ತು 
ಸಮುದಾಯದ ಪಾಲಗೆ ಸಹಾನುಭೂತಿಂಶ ಕ್ರಮಗಳನ್ನು 
ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿರುವ ಅನುಭೂತಿ ಹೊಂದಿದ 
ಮಾನವರನ್ನು ರೂಪಿಸುವಲ್ಲ ಸಾಕಷ್ಟು ಕೆಲಸ ಮಾಡಲವೆ. 


Howe, R., & Covell, K. (2009). Engaging children in citizenship education: A children’s rights perspective. Journal of Educational Thought, 21-44. 
Lawton, D. (2000). Citizenship Education in Context. In D. Lawton, J. Cairns, & R. Gardner, Education for Citizenship (pp. 9-13). New York: Continuum 


Studies in Citizenship. 


NCERT. (2005). National Curriculum Framework 2005. New Delhi: National Council of Educational Research and Training. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ರಿಚಾ ಪಾಂಡೆ ಅವರು ಜೀವನ ಕೌಶಲಗಳು ಮತ್ತು ಪೌರತ್ವ ಶಿಕ್ಷಣದಲ್ಲ ಆಸಕ್ತಿ ಹೊಂದಿರುವ ಪಠ್ಯಕ್ರಮ 
ಅಭವೃದ್ಧಿಪಡಿಸುವುದು ಮತ್ತು ಸಂಯೋಜಕರಾಗಿ ಸೇವೆ ಸಲ್ಲಸುತ್ತಿದ್ದಾರೆ. ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ 
ವಿಶ್ವವಿದ್ಯಾಲಯದಿಂದ ಶಿಕ್ಷಣದಲ್ಲಿ ಸ್ಥಾತಕೋತ್ಸರ ಪದವಿಯನ್ನು ಗಳಸಿದ್ದಾರೆ. ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿಗಳಗೆ 
ಕಅಸುವಾಗ, ಶಿಕ್ಷಣವು ಒಂದು ಪ್ರಕ್ರಿಯೆ ಮತ್ತು ವ್ಯವಸ್ಥೆ ಎನ್ನುವ ತಿಆಅವಳಕೆ ಇವರಲ್ಲ ಜಾಗೃತಗೊಂಡಿತು. ಈ ಅನುಭವವು, 
ಏನನ್ನು ಕಆಸಲಾಗುತ್ತದೆ, ಏನನ್ನು ಕಅಯಲಾಗುತ್ತದೆ ಮತ್ತು ಏನನ್ನು ಅಂತಿಮವಾಗಿ ಬಳಸಲಾಗುತ್ತದೆ ಅಥವಾ 
ಅನ್ಪಯಿಸಲಾಗುತ್ತದೆ ಎನ್ನುವುದರ ನಡುವಿನ ಅಂತರವನ್ನು ಗುರುತಿಸಲು ಇವರಿಗೆ ಸಹಕಾರಿಯಾಯುತು. ಅವರು ಕಳೆದ 
ಆರು ವರ್ಷಗಳಂದ ವಿವಿಧ ಸಾಮರ್ಥ್ಯಗಳುಳ್ಳ ಮಕ್ಷಳು ಮತ್ತು ಹದಿವಯಸ್ಥ್ಸರೊಂದಿಗೆ ಕೆಲಸ ಮಾಡಿದ್ದಾರೆ. ರಿಚಾ ಅವರನ್ನು 


richapandey735 @gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆಲ್ಪನ್‌ ಮೆಂಡೋನ್ಸಾ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಸಮಾನತೆಯ ಪರಿಕಲ್ಪನೆಯು 6 -7 ನೆ ತರಗತಿಯ ಜೊತೆಗೆ ಎಲ್ಲರಿಗೂ 
ಗೊತ್ತಿರುತ್ತದೆ. ತಮಗೆ ಯಾವುದೇ ರೀತಿಯ ತಾರತಮ್ಯ ಉಂಟಾಗಬಾರದು ಎಂದು 
ಗೊತ್ತು, ಒಂದು ವೇಳೆ ಅಂಥಾದ್ದೇನಾದರೂ ನಡೆದರೆ ಸಹಾಯ ಕೇಳಬೇಕೆಂದು 
ಗೊತ್ತು. ಆದ್ದರಿಂದ ಈ ಪರಿಕಲ್ಪನೆಯ ಬಗ್ಗೆ ಅವರಲ್ಲ ತತ್‌ಕ್ಷಣದಲ್ಲ 
ಸಂಬಂಧಕಲ್ಪಸಿಕೊಳ್ಳುವ, ಸಮಾನತೆಯನ್ನು ಎತ್ತಿ ಹಿಡಿಯುವ ತಿಅವು ಉಂಟಾಲುತು. 
ಅದೊಂದು ಪರಕೀಯ ಭಾವನೆ ಎಂಬ, ಕೇವಲ ಪಠ್ಯಪುಸ್ತಕದಅರುವುದು ಎನ್ನದೇ 
ಮೂರ್ತ, ಸಂಬಂಧಕಲ್ಪಸಿಕೊಳ್ಳಐಹುದಾದ ಅನುಭವವಾಲುತು. 


- ಅಭಿಲಾಷಾ ಅವಸ್ಥೆ, ಲರ್ನಿಂಗ್‌ ಡೆಮಾಕ್ರಸಿ ಥ್ರೂ ಸ್ಫೂಲ್‌ ಪ್ರಾಕ್ಷೀಸಸ್‌, ಪುಟ 2೦. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


107 


